ಡಾ॥ ಕೃಷ್ಣ ಕೊಲ್ಹಾರಕುಲಕರ್ಣಿ 


“ವಿಜಾಪುರ ಆದಿಲಶಾಹಿ ಕಾಲದ (ಕ್ರಿ.ಶ. ೧೪೮೯-೦೬೮೬) 
ಹಿಂದು-ಮುಸಿಮರ ಸಂಬಂಧ? ಆಕರಗಳು, ಮತ್ತು ಅಧ್ಯಯನ 


ಕಳೆದ ಒಂದು ನೊರು ವರುಷಗಳಲ್ಲಿ ವಿಜಾಪುರ 
ಇತಿಹಾಸ, ಕಲೆ ಹಾಗು ವಾಸ್ತು ಶಿಲ್ಪಗಳ ಕುರಿತು 
ಹಲವಾರು ಡೇಶ-ನಿಡೇಶೀಯ ಲೇಖಕರು ಬರೆದಿದ್ದಾರೆ. 
ಅವರಲ್ಲಿ ಫರ್ಗ್ಯೂಸನ್‌, ಕಸಿನ್ಸ್‌, ಮೆಡೋಸ ಟೇಲರ್‌ 
ಮೊದಲಾದ ಆಂಗ್ಲ ಲೇಖಕರಿದ್ದಕ್ಕೆ ಭಾರತೀಯರಾದ 
ಡಾ|| ಪಿ. ಎಂ. ಜೋತಿ, ಡಾ|| ಭಗನತ್‌ದೆಯಾಲ 
ವರ್ಮಾ, ಡಾ|| ಡಿ.ಸಿ. ವರ್ಮಾ, ಡಾ| ಎಂ.ಎ. 
ನಯೀಮರು ಪ್ರಮುಖರು. ಡಾ. ಎ.ಆರ್‌. ಕುಲಕರ್ಣಿ, 
ಡಾ|| ಜಿ.ಟಿ. ಕುಲಕರ್ಣಿ, ಡಾ|| ಮಾಟಿ ಮುಂತಾದವರು 
ಕೂಡ ಈ ದಿಶೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಮೇರಿಕೆಯ 
ಡಾ|| ರಿಚರ್ಡ ಈಟನ್‌ ಎಂಬವರು ವಿಜಾಪುರದ ಸೂಫಿ 
ಸಂತರ ಕುರಿತಾಗಿಯೇದೀರ್ಥಿವಾಗಿ ಅಭ್ಯಸಿಸಿ ಬರೆದಿದ್ದಾರೆ 
ಇವುಗಳಲ್ಲಿ ವಿಶೇಷವಾಗಿ ಚಾರಿತ್ರಿಕ ಫೆಟಿನೆಗಳು, 
ರಾಜಕೀಯ ಸಂಬಂಧೆ, ಕಲೆ, ಸಂಗೀತ, ವಾಸ್ತುಶಿಲ್ಪ 
ಹಾಗು ಕೊನೆಯದಾದ ಸೂಫಿಸಂತರ ಗ್ರಂಥದಲ್ಲಿ 
ಒಂದು ನಿರ್ದಿಷ್ಟ ಪಂಥದ ವಿವರವಾದ ಅಭ್ಯಾಸ ಆಗಿದೆ. 
ಆದರೆ ಆದಿಲಶಾಹಿ ಕಾಲದ ಜನ ಸಾಮಾನ್ಯ ಪರಿಸ್ಥಿತಿ, 
ವಿವಿಧೆ ಮತ-ಧರ್ಮಗಳ ಪರಸ್ಪರ ಸಂಬಂಧ, ವಿಶೇಷ 
ವಾಗಿ ಹಿಂದು-ಮುಸ್ಲಿಮರ ಸಂಬಂಧದ ಕುರಿತು ವಿವರೆ 
ವಾದ ಅಭ್ಯಾಸ ಇನ್ನೂ ಆಗಿಲ್ಲ ಅದರ ಅಗತ್ಯ ಇದೆ. 
ಅಂಥದೊಂದು ಅಭ್ಯಾಸದ ಪ್ರಮುಖ ಅಂಶಗಳನ್ನು ಈ 
ರೀತಿಯಾಗಿ ಗುರುತಿಸಬಹುದಾಗಿದೆ. 


* ನಿವೃತ್ತ ಆಂಚೆ ಇಲಾಖಾ ಅಧಿಕಾರಿ, 


೧೮೮ 


(೨ 


ಪಿ 


೬ 


© 
Ce 


ಹಿಂದು-ಮುಸ್ಲಿಮರ 
ಸಂಬಂಧೆ. 


ಮಧ್ಯದ ಸಾಮಾಜಿಕ 


ಹಿಂದು. ಸಾಧು-ಸಂತರು ಹಾಗು ಮುಸ್ಲಿ ಮ 
ಸೂಫಿಗಳ ಮಧ್ಯದ ಆಂತರಿಕ ಪ್ರಕ್ರಿಯೆಗಳು. 

ಆಡಳಿತದಲ್ಲಿ ಹಿಂದುಗಳು ಹಾಗು ಧಾರ್ನಿಕ 
ಮುಖಂಡರು. ವಿಶೇಷವಾಗಿ ಆಸ್ಥಾನದ ಮರಾಠಾ 
ಸರದಾರರು, ಅಲ್ಪಸಂಖ್ಯಾತರು, ಉದಾಹರಣೆಗೆ 
ಬ್ರಾಹ್ಮಣರು, ಬೇಡರು, ಕುರುಬರು ಇತ್ಯಾದಿ. 


ಆಡಳಿತದಲ್ಲಿ ಆದಿಲ್‌ಶಾಹಿಗಳ ಮುಸ್ಲಿಮ್‌ಪರ 
ವಾದ ಧೋರಣೆ ಹಾಗು ಸಮಾಜದ ಮೇಲೆ 
ಅದರೆ ಪರಿಣಾಮ, 


ಅದರಂತೆ ಆಡಳಿತದಲ್ಲಿ ಹಿಂದು ಪರವಾದ ಧೋರಣೆ 
ಹಾಗು ಮುಸ್ಲಿಂಮರ ಮೇಲೆ ಪರಿಣಾಮ. 
ನಿಶೇಷವಾಗಿ ಜಗದ್ಗುರು ಎನಿಸಿಕೊಂಡ ೨ನೆಯ 
ಇಬ್ರಾಹಿನು ಆದಿಲ್‌ಶಹನ ಆಡಳಿತ. 


ಈ ಅವಧಿಯಲ್ಲಿ ನಿಶೇಷವಾಗಿ ಪ್ರಭಾವ ಬೀರಿದ 
ನೆಲವು ಹಿಂದು ಮತ ಪಂಥಗಳು ಉದಾ- ನಾಥ, 
ರಾಮದಾಸಿ, ಅವಧೂತ ಇತ್ಯಾದಿ. 


ವಿವಿಧ ಭಾಷೆಗಳ ಬಳಕೆಯಿಂದಾಗಿ "ದಖಣಿ' 


ಸೊಲ್ಲಾರೆ ೫೪೬೨೧೦, ಬಿಜಾಪುರ ಜಲ್ಲೆ. 
ಹ [ae 


೧೦. 


ನ 


ಬ) 


ಎಂಬ ಹೊಸ ಭಾಷೆಯ ಉದಯ, ಪ್ರಚಲಿತ 
ಭಾಷೆಗಳ ಮೇಲೆ ಅದರ ಪ್ರಭಾವ, 


ಒತ್ತಾಯದ ಮುಸ್ಲಿಮ್‌ ಧರ್ಮಾಂತರಗಳು, 
ಘಟಿನೆಗಳ ಸಂದರ್ಭ, ಸ್ಮಳ-ಕಾಲ-ನಾಮ 
ನಿರ್ದೇಶನ, ಧರ್ಮಾಂತರದ ಕಾರಣ-ಪ್ರತಿಫಲ 
ನೀಡಲಾಯಿತೆ ? ವ್ಯಕ್ತಿಗತ- ಸಾಮೂಹಿಕ 
ಧರರ್ನಾಂತರೆಗಳು. 


೦ನು ಧಾರ್ಮಿಕ ಕ್ಷೇತ್ರ, ಮಠ. ಮಂದಿನಗಳ 
ನಾಶ, ನಾಶಗೊಂಡ ಖ್ಯಾತ ದೇವಾಲಯಗಳು- 
ದೇವತೆಗಳು 


ಸುಲ್ತಾನರ ರಾಣೀವಾಸದಲ್ಲಿ ಒತ್ತಾಯದಿಂದ 
ಸೇರಿಸಿದ ಹಿಂದು ಮಹಿಳೆಯರು. 

ರೈಂಗಿಕ ತೃಪ್ತಿಗಾಗಿ ಸುಲ್ತಾನರು-ರಾಣೀವಾಸ 
ದವರು ಬಳಸಿಕೊಂಡ ಹಿಂದು ತರುಣರು. 


ಹಿಂದು ಮಠ-ಮಂದಿರಗಳ ರೂಪಾಂತರ ಮಸೀದಿ 
ಮದರಸಾ. 


ಹೀಗೆ ಗುರುತಿಸಲಾದ ಅಂಶಗಳ ಅಭ್ಯಾಸಕ್ಕೆ 
ದೊರೆಯಬಹುದಾದ ಆಕರಗಳನ್ನು ಹೀಗೆ 
ಸವಿಂಗಡಿಬಹುದು. 


ಮುದ್ರಿತ ಸಾಧನೆಗಳು 
ಶಾಸನಗಳು, ತಾಮ್ರಪಟಗಳು, ಫರ್ಮಾನುಗಳು, 
ಸನದುಗಳು. 


೧೯ನೆಯ ಶತಮಾನದಲ್ಲಿ ಪ್ರಕಟಿಸಿದ ಮುಂಬಯಿ 
ಸರಕಾರದೆ ವರದಿಗಳು. 


ನಿಜಯನಗರ, ಮೊಫೆಲ್‌, ಬಹಮನಿ, ಶಾಹಿ 
ಹಾಗೂ ಮರಾಠರೆ ಇತಿಹಾಸದಲ್ಲಿ ಬರುವ 
ವಿಜಾಪುರ ಆದಿಲ್‌ಶಾಹಿಗಳ ಸಂದರ್ಭ ಉದಾ: 
ಬಖೈರುಗಳು, ಕೈಫಿಯತ್ತುಗಳು. ಮೊಫೆಲ್‌ 
ದೊರೆಗಳ ಆತ್ಮಚರಿತ್ರೆ, ಚರಿತ್ರೆಗಳು. 

ಸ್ಥಳೀಯ ಭಾಷೆಗಳಾದ ಕನ್ನಡ-ಮರಾಠಿಯಲ್ಲಿ 
ಲಭ್ಯವಿದ್ದ ಪುಸ್ತಕಗಳು-ಲೇಖನಗಳು. 


ಇತಿಹಾಸ ದರ್ಶನ 


ಕ್ಷ 


ಡ) 
೩ 


ಲ 


೫) 


ಬ) 


ಸ್ಥಳಿಯ ಭಾಷೆಗಳಲ್ಲಿ 


ಇತರೆ ಸಾಧನಗಳು 


ಮನೆತನಗಳ ಇತಿಹಾಸ, ವಿಶೇಷವಾಗಿ ಸಂಸ್ಥಾ 
ನಿಕರು, ಜಹೆಗೀರದಾರರು, ದೇಸಾಯಿ, 
ದೇಶಪಾಂಡೆ, ದೇಶಮುಖ, ಪೀರಜಾದೆ. 


ಮನೆತನದ ಕಾಗದ ಸತ್ರಗಳು. 

ಭಾರತ ಇತಿಹಾಸ ಸಂಶೋಧೆಕ ಮಂಡಳ ಪುಣೆ, 
ಕರ್ನಾಟಿಕ ಇತಿಹಾಸ ಸಂಶೋಧಕ ಮಂಡಳ 
ಧಾರವಾಡ ಹಾಗೂ ತಂಜಾವೂರು, ಧುಳ್ಕೆ, 
ಜಯಪುರ ಗ್ರಂಥಾಲಯಗಳಲ್ಲಿ ಲಭ್ಯವಿದ್ದ 
ಮಾಹಿತಿ. 

ಪುಣೆ, ಮುಂಬಯಿ, ಬೆಂಗಳೂರು, ಮೈಸೂರು, 
ಜಿಹಲ್ಕಿ ಕಲಕತ್ತಾ ಹಾಗೂ ಹೈದರಾಬಾದ್‌ 
ಸತ್ರಾಗಾರಗಳಲ್ಲಿ ಲಭ್ಯವಿದ್ದ ಮಾಹಿತಿ, 
ಗ್ಯಾಜಿಟಿಯರ್‌ಗಳ ಅಭ್ಯಾಸ. 

ಪ್ರಕಟಿತ ಪರ್ಶಿಯನ್‌ ಸಮಕಾಲೀನ ಸಾಹಿತ್ಯ 
ಕೃತಿಗಳಲ್ಲಿ ಬರುವ ಸಂದರ್ಭಗಳು, ಉದಾ... 
ಇಬ್ರಾಹಿಮ್‌ನಾಮಾ, ಮಹಮುೂದನಾಮ್ಕಾ 
ಅಲಿನಾಮಾ, ಸಿಕಂದರನಾಮ್ಯಾ ಕಿತಾಬ-ಇ- 
ನೌರಸ್‌, ಖುಶೆನಾಮಾ, ಮನಲಗನ ಇತ್ಯಾದಿ. 
ಲಭ್ಯವಿದ್ದ ಪ್ರಕಟತ- 
ಅಪ್ರಕಟಿತ ಸಾಹಿತ್ಯಿಕ ಕೃತಿಗಳು. 

ಮಧ್ಯೆ ಕಾಲೀನೆ ಯುಗದ ಸಾಧು-ಸಂತರ ಪದ 
ಪದ್ಯಗಳು: ಕನ್ನೆ ಡ-ಮಾರಾರಠಿ- ಹಿಂದಿ. 

ಇತರ ಕೃತಿಗಳು. 


೫) ಸಂಗ್ರಹಿಸಬಹುದಾದ ಜಾನಪದ ಸಾಹಿತ್ಯ 


ವಿಜಾಪುರ ಅದರೆ ಸುತ್ತ-ಮುತ್ತ ಹಾಗು ಅದರ 
ಪ್ರಭಾವನಿದ್ಧ ಮುಸ್ಲಿ ಮರೆ ದೈನಂದಿನ ಕಾರ್ಯ 
ಕ್ರಮ ಹಾಗು ವಿಶಿಷ್ಟ ಸಂದರ್ಭಗಳಲ್ಲಿ ಹಾಡುವ 
ದಖಿಣಿ-ಉರ್ದು ಭಾಷೆಯ ಜಾನಪದ ಗೀತೆಗಳು. 
ಚಕ್ಕೀನಾಮಾ (ಬೀಸುವ ಕಲ್ಲಿನ ಪದ), 
ಚರಖಾನಾಮಾ (ನೂಲುವ ಸದ) ಸುಹಾಗ 
ನಾಮಾ (ಸೋಬಾನಪದ), ಶಾದಿನಾಮಾ 
(ಮದುವೆ ಹಾಡು) ಲೋರಿನಾಮಾ ಇತ್ಯಾದಿಗಳ 
ಸಂಗ್ರಹೆ ಹಾಗು ಅಭ್ಯಾಸ. 


೧೮೯ 


೬ 


ಸ್ಥ ಳನಾಮಗೆಳ ಅಧ್ಯಯನ 

ವಿಜಾಪುರ ಹಾಗು ಅದರ ಸುತ್ತ ಮುತ್ತ 
ಮುಸ್ಲಿ ಮ ಪ್ರಭಾವದ ಹೆಸರುಗಳನ್ನು ಸೂಚಿಸುವ 
ಅನೇಕ ನಗರ ಗ್ರಾಮಗಳಿವೆ. ಉದಾ-ಮಹ್ಮದ 
ಪೆರ್ನೆ, ಚಾಂದಪುರ, ಖತೀಜಾಪುರ, ತಾಜಪುರ, 
ಇಬ್ರಾಹಿಮಪುರ, ರಂಭಾಪುರ ಇತ್ಯಾದಿ ಸ್ಥಳ 
ನಾಮ ಮೂಲಗಳ ಅಭ್ಯಾಸ. 


ಬಾಯಿ ಮಾತಿನ ಇತಿಹಾಸ ಹಾಗು ದಂತಕಥೆ 
ಗಳು-ನಿಜಾಪುರೈ ಗುಲಬರ್ಗಾ, ಹೈದರಾಬಾದ 
ಮುಂತಾದ ನಗರಗಳು, ಕೆಲವು ಹಳ್ಳಿಗಳಲ್ಲಿ 
ವಾಸಿಸುತ್ತಿರುವ ಹಿರಿಯ ಮನೆತನಗಳ ವೃದ್ಧರನ್ನು 
ಸಂದರ್ಶಿಸಿ ಐತಿಹಾಸಿಕ ಹಾಗು ಸಾಂಪ್ರದಾಯಿಕ 
ಅಖ್ಯಾಯಿಕೆಗಳನ್ನು ಪಡೆಯುವುದು, 


ಹೀಗೆ ಸಂಗ್ರಹಿಸಿದ ಸಾಧನಗಳನ್ನು ಉಜ್ಜೀಶಿತ 


ವಿಷಯದ ಅಭ್ಯಾಸಕ್ಕೆ ಬಳಸಿಕೊಂಡಾಗ ಕೆಳಗಿನ ಕೆಲವು 
ಸಂಗತಿಗಳನ್ನು ಗಮನಿಸಬಹುದಾಗಿದೆ. 


ಅ) ಸನದುಗಳು, ಫರ್ಮಾನುಗಳು, ಹಸ್ತ ಪ್ರತಿಗಳು 


ಹಾಗು ಅಭ್ಯಸಿಸದೆ ಇದ್ದ ವರದಿಗಳ ಅಧ್ಯಯನ 
ದಿಂದ ಆದಿಲಶಾಹಿಕಾಲದ ಇತಿಹಾಸಕ್ಕೆ ಸಂಬಂಧೆ 


ಆ 


ಕ) 


ಪಟ್ಟ ಕೆಲವು ಹೊಸ ಐತಿಹಾಸಿಕ ಸಂಗತಿಗಳ 


ಹೊರ ಬೀಳುವಿಕೆ. 


ಈ ವರೆಗೆ ಗಮನ ಹರಿಸದ ಕನ್ನಡ, ಮರಾಠಿ, 
ಪರ್ತಿಯೆನ್‌, ಸಂಸ್ಕ್ರತ ಹಾಗು ದಖಣಿ ಸಾಹಿತ್ಯಕ 
ಕೃತಿಗಳಲ್ಲಿರುವ ಪ್ರಮುಖ ಐತಿಹಾಸಿಕ ಮೂಲ 
ಗಳನ್ನು ಗುರುತಿಸುವುದು. 

ಈ ಹಿಂದೆ ಚರಿತ್ರೆಗಳಲ್ಲಿ ಸಾಧಾರಣವಾಗಿ ಕಂಡು 


ಬರುವ ರಾಜಕೀಯ ಕಲೆ, ವಾಸ್ತುಶಿಲ್ಪದ 
ಇತಿಹಾಸದ ಹೊರತಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ 


ದೊರೆಯುವ ಶ್ರೀಮಂತ ಮೂಲ ಸಾಧನಗಳ 
ಬಳಕೆ ಹಾಗು ಅದರಿಂದ ವಿವಿಧೆ ವಿಷಯಗಳ 
ಅಭ್ಯಾಸ. 


ಒಟ್ಟಾರೆಯ ಅಭ್ಯಾಸದಿಂದ ಆದಿಲಶಾಹಿ ಕಾಲದ 
ಸಾಮಾಜಿಕ ಪರಿಸ್ಥಿತಿ ಅಥವ ಸಮಕಾಲೀನ 
ವಿವಿಧೆ ಮತ ಧರ್ನು ಸಂಪ್ರದಾಯಗಳ ಮಧ್ಯದ 
ಸಂಬಂಧವನ್ನು ಗುರುತಿಸಬಹುದು. ಅದು ಇಂದಿನ 
ಕಾಲದ ಪರಿಸ್ಥಿತಿಗೆ ಸಂಗತವೂ ಆಗುವುದಲ್ಲದೆ ಈ 
ಅಭ್ಯಾಸದಿಂದ ಹೊರ ಬೀಳುವ ಕೆಲವು ಸಂಗತಿ. 
ಗಳು ಪ್ರಸ್ತುತ ವಿವಿಧ ಸಮಾಜಗಳ ಸಾಮರಸ್ಯಕ್ಕೆ 
ಪೋಷಕವೂ ಆಗಬಹುದು. 


ಇತಿಹಾಸ ದರ್ಶನ 


